KA/BG-GPO/ 2515 /WPP-47 12009-2011 






ಕರ್ನಾಟಕ ರಾಜ್ಯಪಫ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಆಗಸ್ಟ್‌ ೫, ೨೦೧೦ ( ಶ್ರಾವಣ ೧೪, ಶಕ ವರ್ಷ ೧೯೩೨) ಸಂಚಿಕೆ ೩೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲಯದ ಅಧಿಸೂಚನೆಗಳು 








ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 186 ಎಲ್‌ಎಸಿ 2010, ಬೆ೦ಗಳೂರು, ದಿನಾಂಕ: 6ನೇ ಜುಲೈ, 2010 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಓಬಿ (1//2010, ದಿನಾಂಕ : 03-07-2010ರಲ್ಲಿ 
ವರ್ಗಾವಣೆ ಮಾಡಿ ಆದೇಶಿಸಿರುವಂತೆ ಈ ಕೆಳಕಂಡ ನ್ಯಾಯಿಕ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ 
ಹುದ್ದೆಗಳಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

















ಣ್‌ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ ಮತ್ತು 
ಮು ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ ಪದನಾಮ 
7 | ಶ್ರೀಮತಿ ಹೆಚ್‌. ಎಸ್‌. ಕಮಲ, 1ನೇ ಹೆಚ್ಚುವರಿ ನ್ಯಾಯಾಧೀಶರು, 
3ನೇ ಹೆಚ್ಚುವರಿ ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ, ಬೆ೦ಗಳೂರು, 
ಕುಟುಂಬ ನ್ಯಾಯಾಲಯ, ಬೆ೦ಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಪಿ.ಜಿ. ನಾಡಗೌಡ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
| 2 |ಶ್ರೀ ಚನ್ನಬಸಪ್ಪ ಮರಗೊರೆ, 12ನೇ ಹೆಚ್ಚುವರಿ ನ್ಯಾಯಾಧೀಶರು, | 
ಪ್ರಿಸೈಡಿಂಗ್‌ ಆಫೀಸರ್‌, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು, 
ಲೇಬರ್‌ ಕೋರ್ಟ್‌, ಗುಲ್ಬರ್ಗಾ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 
ಶ್ರೀಮತಿ ಹೆಚ್‌. ಎಸ್‌. ಕಮಲ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾ. ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಪಿ.ಆರ್‌. 994 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


HIGH COURT OF KARNATAKA 
NOTIFICATION 
No. HCE. 204/2000, Bangalore, Dated 12th July, 2010 
In exercise of the powers conferred by Article 229 of the Constitution of India read with Rule 7 
of the High Court of Karnataka Service (Conditions of Service and Recruitment) Rules, 1973, the 


(೪೨೫) 


೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೫, ೨೦೧೦ ಭಾಗ-೨ 





Hon'ble Chief Justice is pleased to select and appoint Sri K.B. Changappa, District Judge, (presently 
working as District and Sessions Judge, Udupi) as the Additional Registrar General, High Court Circuit 
Bench, Gulbarga, with immediate effect, vice Sri K.S. Bilagi transferred. 

R.B. BUDIHAL, 


P.R. 996 Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 176 ಆಸೇವ 2010, ಬೆಂಗಳೂರು, ದಿನಾಂಕ: 12ನೇ ಜುಲೈ, 2010 
ಶ್ರೀ ಹೆಚ್‌. ye ಸವರಾಜೇಂದ್ರ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, (ಹಾಲಿ ನೇಮಕಾತಿ ನಿರೀಕ್ಷೆಯಲ್ಲಿ), 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು ಹುದ್ದೆಗೆ-ಶ್ರೀ ಜಯವಿಭವಸ್ವಾಮಿ, ಕೆ.ಎ.ಎಸ್‌. 
ಕಿರಿಯ ಶ್ರೇಣಿ, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 997 ಸಿ.ಆ.ಸು. ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 132 ಆಸೇವ 2010, ಬೆಂಗಳೂರು, ದಿನಾಂಕ: 7ನೇ ಜುಲೈ, 2010 


ಶ್ರೀ ಅಕ್ರಂ ಪಾಷ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, (ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿ), ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ಹಜ್‌, ವಕ್ಸ್‌ ಮತ್ತು ಅಲ್ಪಸಂಖ್ಯಾಂತರ ಕಲ್ಯಾಣ 
ಸಚಿವರ ಆಪ್ತಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 998 ಸಿ.ಆ.ಸು. ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 163 ಸಅಸೇ 2010, ಬೆಂಗಳೂರು, ದಿನಾಂಕ: 7ನೇ ಜುಲೈ, 2010 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಇಲಾಖೆಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ : 





[ಕ್ರಸಂ. |... ಅಧಿಕಾರಿಯ ಹೆಸರು ಮತ್ತು ಇಲಾಖೆ... | ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ | 
1 | ಶ್ರೀಮತಿ ಟಿ.ಆರ್‌. ವಸುಂದರ, ಆಪ್ತ ಕಾರ್ಯದರ್ಶಿ ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2), 
(ಗೇಡ್‌- -2), ಕಾರ್ಯದರ್ಶಿಯವರ ಆಪ್ತ ಶಾಖೆ, ವಿಶೇಷ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನಾ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
ಇಲಾಖೆ -ಶ್ರೀ ಪಿ. ಶ್ರೀನಿವಾಸ್‌, ಇವರ ವರ್ಗಾವಣೆಯಿಂದ 


ತೆರವಾದ ಸ್ಥಾನದಲ್ಲಿ 

2 | ಶ್ರೀ ಪಿ. ಶ್ರೀನಿವಾಸ್‌, ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2), | ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2), 

ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನಾ 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇಲಾಖೆ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
-ಶ್ರೀಮತಿ ಟಿ.ಆರ್‌. ವಸುಂದರ -ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ವಾ ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 999 ಸಿ.ಆ.ಸು. ಇಲಾಖೆ (ಸೇವೆಗಳು-3) 




















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೫, ೨೦೧೦ ೪೨೭ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 39 ಸೇಉನ್ಯಾ 2010, ಬೆಂಗಳೂರು, ದಿನಾಂಕ: 09ನೇ ಜುಲೈ, 2010 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂ:ಜಿಓಬಿ(14(1)/2010, ದಿನಾಂಕ: 03-07-2010 ರಲ್ಲಿ 
ಶ್ರೀ ಪಿ.ಜಿ. ನಾಡಗೌಡ, 1ನೇ ಅಪರ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು ಅವರನ್ನು ಪ್ರಿಸೈಡಿಂಗ್‌ 
ಅಧಿಕಾರಿ, ಕೈಗಾರಿಕಾ ನ್ಯಾಯಾಧೀಕರಣ, ಬೆ೦ಗಳೂರು ಇಲ್ಲಿಗೆ ವರ್ಗಾಯಿಸಿ ದಿನಾಂಕ:03-07-2010 ರಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಅಧಿಸೂಚಿಸಿ ಕರ್ತವ್ಯದ ಮೇಲೆ ಹಾಜರಾಗಲು ಸೂಚಿಸಲಾಗಿದೆ. 


ಶ್ರೀ ಪಿ.ಜಿ.ನಾಡಗೌಡ, ಜಿಲ್ಲಾ ನ್ಯಾಯಾಧೀಶರು ಇವರು ಅಧ್ಯಕ್ಷಾಧಿಕಾರಿ, ಕೈಗಾರಿಕಾ ನ್ಯಾಯಾಧೀಕರಣ, ಬೆಂಗಳೂರು 
ಈ ಹುದ್ದೆಯನ್ನು ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ 
ನಾಗರೀಕಾ ಸೇವಾ ನಿಯಮಾವಳಿಯ ನಿಯಮ 66ರನ್ವಯ ಅಪರ ಅಧ್ಯಕ್ಷಾಧಿಕಾರಿ, ಕೈಗಾರಿಕಾ ನ್ಯಾಯಾಧೀಕರಣ, 
ಬೆ೦ಗಳೂರು ಈ ಹುದ್ದೆಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1000 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 38 ಸೇಉನ್ಯಾ 2010, ಬೆ೦ಗಳೂರು, ದಿನಾಂಕ: 09ನೇ ಜುಲೈ, 2010 


ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂ:ಜಿಓಬಿ(1) 1/2010, ದಿನಾಂಕ: 03-07-2010 ರಲ್ಲಿ ಈ 
ಕೆಳಕಂಡ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಿ ಆದೇಶಿಸಿದೆ: 





Sl. 


No Name of the Officer Present Charge Charge to which Posted 





1. Sri P.G.Nadagouda | Additional Judge, 
Family Court, 


Bangalore. 


Proposed for appointment as 
Presiding Officer, Industrial 
Tribunal, Bangalore (Vice Sri 
Gunaki Narendra Kumar 
Basavaraj -transferred) 
Proposed for appointment as 
Presiding Officer, Karnataka 
State Transport Appellate 
Tribunal, Bangalore (Vice Sri 
N.K.Sudhindra Rao 

- transferred) 





2. Sri . John Michael 
Cunha 


Principal District and 
Sessions Judge, 
Dharwad. 





3. Sri V.G.Bopaiah 


|| Additional District and 
Sessions Judge, 
Dharwad 


Proposed for appointment as 
Presiding Officer, Industrial 
Tribunal, Hubli. (Vice Sri 
C.S.Malagi -transferred) 








4. Sri K.S.Bilagi 








Additional Registrar 
General, Circuit Bench, 
High Court of 
Karnataka, Gulbarga 





Proposed for appointment as 
Presiding Officer, Labour 
Court, Gulbarga (Vice Sri 
Channabasappa Margoor - 
transferred) 








ಮೇಲಿನ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಿ ಆದೇಶಿಸಿರುವ ಜಾಗಕ್ಕೆ ಮರು ನೇಮಿಸಲು ಸಲುವಾಗಿ ಕ್ರಸಂ: 1, 
3 ಮತ್ತು 4 ರಲ್ಲಿನ ನ್ಯಾಯಾಧೀಶರ ಸೇವೆಯನ್ನು ಕಾರ್ಮಿಕ ಇಲಾಖೆಯ ವಶಕ್ಕೆ ಹಾಗೂ ಕ್ರ ಸಂ:2 ರಲ್ಲಿನ ನ್ಯಾಯಾಧೀಶರ 
ಸೇವೆಯನ್ನು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1001 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೫, ೨೦೧೦ ಭಾಗ-೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 163 ಸಅಸೇ 2010, ಬೆಂಗಳೂರು, ದಿನಾಂಕ: 12ನೇ ಜುಲೈ, 2010 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಇಲಾಖೆಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ : 





ಕ್ರಸಂ 


ಅಧಿಕಾರಿಯ ಹೆಸರು ಮತ್ತು ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ 





1, 


ಶ್ರೀ ಪಿ. ಶ್ರೀನಿವಾಸ್‌, ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) 
ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 163 ಸಅಸೇ 2010, ದಿನಾ೦ಕ: 


ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2), 

ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆ, 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇಲ್ಲಿಯೇ 
ಮುಂದುವರಿಸಲಾಗಿದೆ. ಅಧಿಸೂಚನೆ ಸಂಖ್ಯೆ: 


ಸಿಆಸುಇ 163 ಸಅಸೇ 2010, ದಿನಾ೦ಕ: 
07-07-2010ರಲ್ಲಿನ ವರ್ಗಾವಣೆ ಆದೇಶವನ್ನು 
ರದ್ದುಗೊಳಿಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2), 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಕಂದಾಯ ಇಲಾಖೆ -ಶ್ರೀಮತಿ ವಿ.ಶಾ೦ತಮ್ಮ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ- 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 163 ಸಅಸೇ 
2010, ದಿನಾಂಕ: 07-07-2010ರಲ್ಲಿನ 
ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
ನೇಮಿಸಲಾಗಿದೆ. 
ಕಂದಾಯ ಇಲಾಖೆಯಿಂದ ಇವರ ಸೇವೆಯನ್ನು 
ಹಿ೦ಪಡೆದು ಮುಂದಿನ ಸ್ಥಳ ನಿಯುಕ್ತಿಗಾಗಿ 
ಸಿಆಸುಇ ವಶಕ್ಕೆ ವಾಪಸ್ಸು ಪಡೆಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-3) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 31 ಭಾನಿವಿ 2010, ಬೆ೦ಗಳೂರು, ದಿನಾಂಕ: 08ನೇ ಜುಲೈ, 2010 
ಕರ್ನಾಟಕ ವಿಧಾನಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿಯಿರುವ ಅಧೀನ ಕಾರ್ಯದರ್ಶಿ (ಭಾಷಾಂತರ) ಹುದ್ದೆಗೆ 
ಭಾಷಾ೦ತರ ನಿರ್ದೇಶನಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ನಿರ್ದೇಶಕರಾದ ಶ್ರೀ ವೀರಭದ್ರಸ್ವಾಮಿರವರನ್ನು 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ಸರ್ಕಾರವು ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಶ್ರೀಧರ್‌, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 
ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 36 ಯುಆರ್‌ಸಿ 2010 (ಭಾಗ), ಬೆಂಗಳೂರು, ದಿನಾಂಕ: 12ನೇ ಜುಲೈ, 2010 


ಪ್ರೊ| ಡಿ.ಎಸ್‌. ಪ್ರಕಾಶ್‌, ಪ್ರಾಧ್ಯಾಪಕರು, ಯುಬಿಡಿಟಿ ಕಾಲೇಜ್‌ ಆಫ್‌ ಇಂಜಿನಿಯರಿಂಗ್‌, ದಾವಣಗೆರೆ, ಪ್ರಸ್ತುತ 
ನಿಯೋಜನೆ ಮೇಲೆ ಪ್ರಾಂಶುಪಾಲರು, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಹಾವೇರಿ, ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ 


07-07-2010ರಲ್ಲಿ ಸಂಸದೀಯ ವೈವಹಾರಗಳು 
ಹಾಗೂ ಶಾಸನ ರಚನಾ ಇಲಾಖೆಯ ಕಾರ್ಯದರ್ಶಿ 
ಯವರ ಆಪ್ತ ಶಾಖೆಗೆ ವರ್ಗಾವಣೆ ಆದೇಶದಲ್ಲಿರುವರು. 
2. ಶ್ರೀಮತಿ ಟಿ. ಆರ್‌. ವಸುಂಧರ, 

ಆಪ್ತ ಕಾರ್ಯದರ್ಶಿ (ಗೇಡ್‌-2) ಕಾರ್ಯದರ್ಶಿಯವರ 
ಆಪ್ತ ಶಾಖೆ, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನಾ ಇಲಾಖೆ, ಅಧಿಸೂಚನೆ ಸಂಖ್ಯೆ: 
ಸಿಆಸುಇ 163 ಸಅಸೇ 2010, ದಿನಾ೦ಕ: 
07-07-2010 ರಲ್ಲಿ ವಿಶೇಷ ಕಾರ್ಯದರ್ಶಿಯವರ 
ಆಪ್ತ ಶಾಖೆ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ 
ಆಪ್ತ ಶಾಖೆಗೆ ವರ್ಗಾವಣೆ ಆದೇಶದಲ್ಲಿರುವರು. 

3. ಶ್ರೀಮತಿ ವಿ. ಶಾಂತಮ್ಮ, ಆಪ್ತ ಕಾರ್ಯದರ್ಶಿ 
(ಗ್ರೇಡ್‌-2), ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 
ಶಾಖೆ. ಕಂದಾಯ ಇಲಾಖೆ. 























ಪಿ.ಆರ್‌. 1002 


ಪಿ.ಆರ್‌. 1003 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೫, ೨೦೧೦ ೪೨೯ 





ಇವರನ್ನು ಪ್ರೊ.ಎನ್‌.ಕೆ. ಗೌಡ, ಕುಲಸಚಿವರು, ದಾವಣಗೆರೆ ವಿಶ್ವವಿದ್ಯಾನಿಲಯ, ದಾವಣಗೆರೆ, ಇವರ ಸ್ಥಳಕ್ಕೆ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಪ್ರೊ.ಎನ್‌.ಕೆ. ಗೌಡ, ಕುಲಸಚಿವರು, ದಾವಣಗೆರೆ ವಿಶ್ವವಿದ್ಯಾಲಯ, ದಾವಣಗೆರೆ, ಇವರ ಸೇವೆಯನ್ನು ಕೂಡಲೇ 
ಜಾರಿಗೆ ಬರುವಂತೆ, ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಹುದ್ದೆಗೆ ಹಿಂತಿರುಗಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಬಿ. ಉಳವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1004 ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 


HIGH COURT OF KARNATAKA 
NOTIFICATION 
No. HCE 253/ 2010, Bangalore, Dated 08th July, 2010 


Sri C.M. Joshi, Central Project Co-ordinator (Computers) of this office is granted Earned Leave 
for 12 days from 01-03-2010 to 12-03-2010 (bdi) on Private affairs with permission to prefix and suffix 
the general holidays on 27-02-2010, 28-02-2010 and 13-03-2010, 14-03-2010 respectively and to leave 
the head quarters during the said period. 

Sri H.M. Mulagund, Deputy Registrar of this office is placed in additional charge of the duties of 
the above officer during the said period. 

Sri C.M. Joshi, Central Project Co-ordinator (Computers) of this office is reposted to the same 
post on expiry of the said period. 


P. KRISHNA BHAT 
P.R. 1005 REGISTRAR (JUDICIAL) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 10 ಸಿಐಎಂ 2010, ಬೆಂಗಳೂರು, ದಿನಾಂಕ: 12ನೇ ಜುಲೈ, 2010 

ಸಹಕಾರ ಇಲಾಖೆಯು ದಿನಾಂಕ 11-06-2010ರ ಸಇ 124 ಎಲೆಸೇ 2010ನೇ ಸಂಖ್ಯೆಯ ಅಧಿಸೂಚನೆ ಮೂಲಕ 
ಶ್ರೀ ಜಿ.ಎಸ್‌. ತಿಮ್ಮಸಿದ್ದಯ್ಯ, ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪನಿರ್ದೇಶಕರು, ಇವರನ್ನು ಗದಗ ಜಿಲ್ಲೆ 
ಹುಲಕೋಟಿಯ ಗದಗ ಸಹಕಾರಿ ನೂಲಿನ ಗಿರಣಿ ನಿಯಮಿತದ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪನಿರ್ದೇಶಕರ 
ಹುದ್ದೆಗೆ ನೇಮಿಸಿ ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿರುತ್ತದೆ. 

ಮೇಲ್ಕಂಡ ಅಧಿಸೂಚನೆಯನ್ವಯ ಶ್ರೀ ಜಿ.ಎಸ್‌. ತಿಮ್ಮಸಿದ್ದಯ್ಯ, ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಉಪನಿರ್ದೇಶಕರು, ಇವರನ್ನು ಗದಗ ಜಿಲ್ಲೆ ಹುಲಕೋಟಿಯ ಗದಗ ಸಹಕಾರಿ ನೂಲಿನ ಗಿರಣಿ ನಿಯಮಿತದ ಸಹಕಾರ 
ಸಂಘಗಳ ಲೆಕ್ಕಪರಿಶೋಧನಾ ಉಪನಿರ್ದೇಶಕರ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಪುನರ್‌ ನೇಮಕಾತಿ ಮಾಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ. ಶ್ರೀನಿವಾಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1006 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಇ 223 ಐಡಿಎಂ 2010, ಬೆಂಗಳೂರು, ದಿನಾಂಕ: 14ನೇ ಜುಲೈ, 2010 
ಅಧಕಾಧಿಕಾರಿಗಳು ಔದ್ಯೋಗಿಕ ನ್ಯಾಯಾಧೀಕರಣ, ಬೆ೦ಗಳೂರು, ಇಲ್ಲಿಗೆ ನೇಮಕವಾದ 


pr) [AY 
ಶ್ರೀ ಪಿ.ಜಿ. ನಾಡಗೌಡ, ಜಿಲ್ಲಾ ನ್ಯಾಯಾಧೀಶರು, ಇವರು ಸದರಿ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ 
ತಕ್ಷಣ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಾಲಿ ತೆರವಾಗಿರುವ ಅಧ್ಯಕ್ಷಾಧಿಕಾರಿಗಳು, ಅಪರ 


ಔದ್ಯೋಗಿಕ ನ್ಯಾಯಾಧೀಕರಣ, ಬೆಂಗಳೂರು, ಇಲ್ಲಿಗೆ ಸಮವರ್ತಿ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋವಿಂದಸ್ವಾಮಿ, 
ಪೀಠಾಧಿಕಾರಿ-5 ಕಾರ್ಮಿಕ ಇಲಾಖೆ 
ಪಿ.ಆರ್‌. 1007 (ಕಾರಾವಿಯೋ(ವೈ) ಸೇವೆಗಳು) 


೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೫, ೨೦೧೦ ಭಾಗ-೨ 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 75 ಸಮನ್ವಯ 2010, ಬೆಂಗಳೂರು, ದಿನಾಂಕ: 13ನೇ ಜುಲೈ, 2010 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಕರ್ನಾಟಕ 
ವಿದ್ಯುತ್‌ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ಶ್ರೀ ಕೆ. ಜೈರಾಜ್‌ ಭಾ.ಆ.ಸೇ, ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 30 () (ಎ)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ 
ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ಶೀ ಕೆ. 
ಜೈರಾಜ್‌ ಭಾ.ಆ.ಸೇ. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ನೇಮಿಸಲಾಗಿದೆ. 

ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಬೆ೦ಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 93 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಪವರ್‌ ಕಂಪನಿ 
ಆಫ್‌ ಕರ್ನಾಟಕ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ಶ್ರೀ ಕೆ. ಜೈರಾಜ್‌ ಭಾ.ಆ.ಸೇ. ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ನೇಮಿಸಲಾಗಿದೆ. 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಕಲ್‌ 51 (ಎ) ಮತ್ತು 52 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ 
ಅಧ್ಯಕ್ಷರನ್ನಾಗಿ (ಶ್ರೀ ಕೆ. ಜೈರಾಜ್‌ ಭಾ.ಆ.ಸೇ. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1008 ಇಂಧನ ಇಲಾಖೆ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: MWD 21 LMR 2010, ಬೆಂಗಳೂರು, ದಿನಾಂಕ: 15ನೇ ಜೂನ್‌, 2010 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 205 ಎಸೇವ 2010, ದಿನಾಂಕ: 11-06-2010ರಲ್ಲಿ ಶ್ರೀಮತಿ ನುಸರತ್‌ 
ಮುವಾಹಿದಾ ಬೇಗಂ, ಯೋಜನಾಧಿಕಾರಿ, (ಲ್ಯಾಂಪ್ಸ್‌ ಕರ್ನಾಟಕ ರಾಜ್ಯ ಸಹಕಾರ ಮಹಾ ಮಂಡಳಿ ನಿಯಮಿತ, 
ಬೆ೦ಗಳೂರು ಇವರನ್ನು, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದಲ್ಲಿ ಖಾಲಿ ಇರುವ ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು, ಹುದ್ದೆಗೆ ನೇಮಿಸಲು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಶ್ರೀಮತಿ ನುಸರತ್‌ ಮುವಾಹಿದಾ ಬೇಗ೦, ಯೋಜನಾಧಿಕಾರಿ, (ಲ್ಯಾಂಪ್ಸ್‌) ಕರ್ನಾಟಕ ರಾಜ್ಯ ಸಹಕಾರ ಮಹಾ 
ಮಂಡಳಿ ನಿಯಮಿತ, ಬೆ೦ಗಳೂರು ಇವರನ್ನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಸಹಕಾರ ಸಂಘಗಳ ಜಂಟಿ 


ನಿಬಂಧಕರು ಹುದ್ದೆಗೆ ಮರುನೇಮಕಾತಿ ಮಾಡಿ ಮುಂದಿನ ಆದೇಶದವರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌.ಎಸ್‌. ವಾಸನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1009 ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೫, ೨೦೧೦ ೪೩೧ 





PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 251 SAS 2010, Bangalore, Dated 17th July, 2010 


The post of Secretary to Governor of Karnataka held by Sri G. V. Krishna Rau, IAS (KN 82) 
is redesignated with immediate effect and until further orders as Principal Secretary to Governor of 
Karnataka. 

Further, Government hereby declare u/r 9 of IAS (Pay) Rules, 2007 that the post of Principal 
secretary to Governor of Karnataka, in the HAG Scale of IAS is equivalent in status and responsibilities 
to the Cadre post of Chief Electoral Officer and E/o Principal Secretary to Government, DP & AR 
(Elections) included in the Schedule Il to the said Rules. 

By Order and in the name of the Governor of Karnataka, 
U. H. NARAYANASWAMY, 
Under Secretary to Government, 
P.R. 1010 DP & AR (Services-l) 


HIGH COURT OF KARNATAKA 
NOTIFICATION 
No. GOB(I) 28/ 2001, Bangalore, Dated 07th July, 2010 


In pursuance to Rule 118-A(1)(a) of K.C.S.Rs., sanction is hereby accorded for payment of 
cash equivalent of leave salary for Earned Leave, subject to a maximum of 240 days, at the credit of the 
following District Judges who retired from Judicial Service w.e.f. the dates mentioned against their 
names, on their attaining the age of Superannuation i.e., 60 years. It is certified that no Departmental 
Enquires were pending against the said Officers, as on that date; 


Date of retirement on attaining the age of superannuation 


1. Sri\V.M. Aradhya 30-04-2010 
2. SriN. Narayana 30-04-2010 
3. Sri.S.N. Navalgund 31-05-2010 
4. SriK.B.M. Patel 31-05-2010 
5. SriK.V. Krishnamurthy 30-06-2010 
6. Sri. Narasimha S.Kulkarni 30-06-2010 
By Order of the High Court, 
R.B.BUDIHAL 
P.R. 1011 Registrar General 


NOTIFICATION 
No. GOB(I) 19(25)/ 2010, Bangalore, Dated 13th July, 2010 


The XXXll Addl. City Civil and Sessions Judge, Bangalore, is concurrently appointed as XXl 
Addl. City Civil and Sessions Judge, Bangalore, during the leave period of Sri. 1.5 Antin, XXl Addl. City 
Civil and Sessions Judge, Bangalore, from 09-10-2010 to 07-11-2010 (bdi). 


By Order of the High Court, 
P.R. 1012 Registrar (Judicial) 


NOTIFICATION 
No. GOB(I) 16(95)/ 2009, Bangalore, Dated 14th July, 2010 


Sri.H.A.Mohan, Il Addl. Senior Civil Judge and JMFC., Shimoga, is permitted to surrender 30 
days of Earned Leave from 02-07-2010 to 31-07-2010 (bdi), for the block period 2009-10. 


The Officer shall be paid pay and allowances admissible for the period of leave so surrendered 
at the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 


By Order of the High Court, 
P.R. 1013 Deputy Registrar 


೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೫, ೨೦೧೦ ಭಾಗ-೨ 





NOTIFICATION 
No. GOB(I) 1/ 2010, Bangalore, Dated 14th July, 2010 


The Presiding Officers of the Courts mentioned at Column No.1 below, are concurrently 
appointed as the Presiding Officers of the Courts mentioned at Column No. 2, with immediate effect and 
until further orders:- 





Name of the vacant courts to which 
concurrent appointment is made 


(1) (2) 
1. II Addl. District and Sessions Judge, |1 Addl. District and Sessions Judge, 


Designation of the Presiding Officer 























Belgaum. Belgaum. 
2. N Addl. District and Sessions Judge, | | Addl. District and Sessions Judge, 
Belgaum. Belgaum. 
By Order of the High Court, 
R.B.BUDIHAL 
P.R. 1014 Registrar General 
NOTIFICATION 


No. GOB(I) 28/ 2001, Bangalore, Dated 7th July, 2010 

In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Smt. K.Sukanya, District Judge, who has 
retired voluntarily from service, subject to maximum of 240 days, on the date of her retirement, i.e., on 
07-05-2010. It is certified that no Departmental Enquiry was pending against the said Officer, as on that 
date. 

By Order of the High Court, 
R.B.BUDIHAL 
P.R. 1015 Registrar General 
NOTIFICATION 
No. GOB(I) 28/2001, Bangalore, Dated 15th July, 2010 

In pursuance to Rule 118-A(1)(a) of K.C.S.Rs., sanction is hereby accorded for payment of 
cash equivalent of leave salary for Earned Leave at the credit of Sri. S.M.Reddy, District Judge 
(Retired.), subject to maximum of 240 days, on the date of his attaining the age of superannuation i.e., 
on 31-08-2009. It is certified that no Departmental Enquiry was pending against the said Officer, as on 
that date. 

By Order of the High Court, 
R.B.BUDIHAL 
P.R. 1016 Registrar General 
NOTIFICATION 


No. GOB(1)15(108)/2009, Bangalore, Dated 3rd July, 2010 

Sri. Lakshman F.Malavalli, the then IV Addl. District and Sessions Judge, Mysore,presently 
working as V Addl. District and Sessions Judge, Mysore, is permitted to surrender 30 days of Earned 
Leave from 01-06-2010 to 30-06-2010 (bdi), for the block period 2009-10. 

The Officer shall be paid pay and allowances admissible for the period of leave so surrendered 
at the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1017 Deputy Registrar 
NOTIFICATION 
No. GOB(1)17(29)/2009, Bangalore, Dated 1st July, 2010 

Smt. 5. Sujatha, Prl.Civil Judge, Udupi, is permitted to surrender 30 days of Earned Leave from 
02-07-2010 to 31-07-2010 (bdi), for the block period 2009-10. 

The Officer shall be paid pay and allowances admissible for the period of leave so surrendered 
at the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1018 Deputy Registrar. 


